ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಕೇರಳ ತ್ಯಾಜ್ಯವನ್ನು ಕರ್ನಾಟಿಕದ ಗುಂಡ್ಲುಪೇಟೆಯಲ್ಲಿ ಸುರಿಯುತ್ತಿರುವ ಕುರಿತು 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು:- 
1489 (1780) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೇರಳದ ಕಸಾಯಿಖಾನೆ, ಖಾಸಗಿ ನರ್ಸಿಂಗ್‌ ಹೋಮ್‌ಗಳ ಹಾಗೂ ಇತರೆ ಅಪಾಯಕಾರಿ 
ತ್ಯಾಜ್ಯಗಳನ್ನು ರಾಜ್ಯದ ಗುಂಡ್ಲುಪೇಟೆಯಲ್ಲಿ ತ೦ದು ಸುರಿಯುತ್ತಿರುವ ವರದಿ ದಿನಪತ್ರಿಕೆಯಲ್ಲಿ 
ವರದಿಯಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಗುಂಡ್ಲುಪೇಟೆಯ ಖಾಸಗಿ ಜಮೀನಿನ ಮಾಲೀಕರು ಹಣದ ಆಮಿಷದಿಂದ ತ್ಯಾಜ್ಯ ಸುರಿತಕ್ಕೆ ಅವಕಾಶ 
ಮಾಡಿಕೊಟ್ಟೆದ್ದು, ಲೋಡುಗಟ್ಟಿಲೆ ಬರುವ ತ್ಯಾಜ್ಯಗಳಿಂದ ಪರಿಸರ ಹಾಗೂ ಅಂತರ್ಜಲ ಕೂಡಾ 
ಕಲುಷಿತವಾಗುವ ಬಗ್ಗೆ ಸ್ಲಳಿಯರಿಂದ ದೂರು ದಾಖಲಾಗಿದೆಯೇ; 


(ಇ) ದಾಖಲಾಗಿದ್ದಲ್ಲಿ, ಸ್ಥಳೀಯ ಆಡಳಿತದಿಂದ ಈ ಬಗ್ಗೆ ಯಾವ ಕ್ರಮ ಕೈಗೊಳ್ಳಲಾಗಿದೆ; 


(ಈ) ಬಂಡೀಪುರ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಅರಣ್ಯ ಇಲಾಖೆ ಹಾಗೂ ಪೊಲೀಸ್‌ ಚೌಕ್‌ 
ಪೋಸ್‌ಟ್‌ಗಳಿದ್ದರೂ ತ್ಯಾಜ್ಯ ರವಾನೆಯಾಗುವ ಕುರಿತು ಸರ್ಕಾರ ತನಿಖೆ ಕೈಗೊಳ್ಳುವುದೇ ; 


(ಉ) ಗುಂಡ್ಲುಪೇಟೆ ತಾಲ್ಲೂಕಿನಾದ್ಯಂತ ಹಲವಾರು ಭಾಗಗಳಲ್ಲಿ ಈ ರೀತಿ ತ್ಯಾಜ್ಯ ಸುರಿಯಲಾಗುತ್ತಿದ್ದು, 
ಇದರಿಂದಾಗುವ ದುಷ್ಪರಿಣಾಮವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಕೈಗೊಳ್ಳುವ ಕ್ರಮಗಳೇನು ? 


